ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತು 


' ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಚ 


> 


ಶ್ರೀ ಅರವಿಂದ ಕುಮಾರ ಅರಳಿ (ವಿಧಾನಸಭೆಯಿಂದ 
ಚುನಾಯಿತರಾದವರು) 


1806 
ಮಾನ್ಯ ಕೈಮಗ್ಗ ಮತ್ತು ಜವಳಿ, ಸಕ್ಕರೆ ಹಾಗೂ; ಕಬ್ಬು. ೩: 


' .ಅಭಿವೃಡ್ಡಿ" ಸಚಿವರು 


ಉತ್ತರಿಸಬೇಕಾದ ದಿನಾಂಕ 15-03-2022 
ಸಾ ಷ್‌ K ಪತರ 
ಈ [ವೀದರ್‌ ಜಕ್ಲಯ ಜವ್‌ ದೈವಗಳಿಗೆ | ಬೀದರ್‌ ಜಿಲ್ಲೆಯಲ್ಲಿ ಜವಳಿ ಉದ್ಯಮ ಸ್ಥಾಪಿಸುವ 


ಪ್ರೋತ್ಸಾಹ ನೀಡುವ ಕುರಿತು ಸರ್ಕಾರ 


ಯಾವ ಕ್ರಮಗಳನ್ನು ಕೈಗೊಂಡಿದೆ; 


ಉದ್ದಿಮೆದಾರರಿಗೆ, ನೂತನ ಜವಳಿ ಹಾಗೂ ಸಿದ್ಧ ಉಡುಪು 
ನೀತಿ 2019-24ರಡಿಯಲ್ಲಿ ಜವಳಿ ಘಟಕಗಳಿಗೆ ಈ ಕೆಳಕಂಡ 
ರಿಯಾಯಿತಿ/ ಪ್ರೋತ್ಲಾಹನಗಳನ್ನು ನೀಡಲಾಗುತ್ತಿದೆ:- 


ಎ ಸಾಲಾಧಾರಿತ ಬಂಡವಾಳ ಸಹಾಯಧನ - 
0 ಬಡ್ಡಿ ಸಹಾಯಧನ 


‘( ವಿದ್ಯುಚ್ಛಕ್ತಿ ಮರುಪಾವತಿ ಸಹಾಯಧನ 


© ವಸ್‌ ವು ೩ ಇ.ಪಿ.ಎಫ್‌ ಮರುಪಾವತಿ ಸಹಾಯಧನ 

« ವೇತನ ಸಹಾಯಧನ 

* ಮುದ್ರಾಂಕ ಶುಲ್ಕ ವಿನಾಯಿತಿ & ನೋಂದಣಿ ಶುಲ್ಕ 
ರಿಯಾಯಿತಿ 

-e ತರಬೇತಿ ಕಾರ್ಯಕ್ರಮ 


ಆ) [ಕಳೆದ 3 "ವರ್ಷಗಳಲ್ಲಿ `ಎಷ್ಟು''ಜವಳಿ ಕಳದ ಮೊರು ವರ್ಷಗಳಲ್ಲಿ `ಒಟ್ಟು 03 ಜವ್‌ ಫಗ 
ಉದ್ಯಮಿದಾರರಿಗೆ ಬಂಡವಾಳ ಸೆಬಿಡಿ ರೂ.10,85,000/-ಗಳನ್ನು ಬಂಡವಾಳ ಸಹಾಯಧನವಾಗಿ 


ಹಾಗೂ ವಿದ್ಯುತ್‌ ಶುಲ್ಕ ಸಬ್ರಿಡಿ ನೀಡಲಾಗಿದೆ; 
ಈ ಸಬ್ಲಿಡಿಗಾಗಿ ಒಟ್ಟು ಎಷ್ಟು ಅನುದಾನ 
ವೆಚ್ಚ ಮಾಡಲಾಗಿದೆ; 


ನೀಡಲಾಗಿರುತ್ತದೆ ಹಾಗೂ ವಿದ್ಯುತ್‌ ಶುಲ್ಕ ಸಬ್ಬಿಡಿಗೆ 
ಸಂಬಂಧಿಸಿದ ಯಾವುದೇ ಪ್ರಸಾ ಸಾವನೆ” ಕೈಮಗ್ಗ ಮತ್ತು ಜವಳಿ 
ಇಲಾಖೆಯಲ್ಲಿ ಸ್ಥಿ ಸ್ನೀಕ್ಸ ;ತವಾಗಿರುವುದಿಲ್ಲ. 


ಫವಕ್‌ ಉದ್ದಿಮಯಿಂದ- ಜಿಕ್ಲಯಶ್ಲ: 'ಕಳೆದ.2 


"ಜವಳಿ ಪಕ್ಸಪುಯಂಡ ಜಿಲ್ಲೆಯೆಲ್ಲಿ ಕಳೆದ 2 ವರ್ಷಗಳಲ್ಲಿ. 


ವರ್ಷಗ (ಳಲ್ಲಿ ಒಟ್ಟು ಸೃಜನೆಯಾದ 
ಉದ್ಯೋಗಾವಕಾಶಗಳ ಸಂಖ್ಯೆ ಎಷ್ಟು 


(ತಾಲ್ಲೂಕುವಾರು ವಿಷರ ನೀಡುವುದು) 


ಸೃಜನೆಯಾದ ಉದ್ಯೋಗಾವಕಾಶಗಳ ಒಟ್ಟು ಸಂಖ್ಯೆ:1015 


ತಾಲ್ಲೂಕುವಾರು ವಿವರ ಅನುಬಂಧದಲ್ಲಿ ಒದಗಿಸಿದೆ. 


ಸಂ: C1103 JAKE 2022 


(ಶಂಕರ “ಪಾಟೀಲ ಮುನೇನಕೊಪ್ಪ) . 
ಮತು ಜವಳಿ, ಸಕ್ಷರೆ ಹಾಗೂ ಕಬ್ಬು ಅಭಿವೃದ್ದಿ ಸಚಿವರ್ದು 
1 pe 3 ಬ ಲ 


| [ನನ್ಯ ವಿಧಾನ ಪರಿಷ 


ತ್ತಿನ ಸದಸ್ಯರಾದ ಶ್ರೀ." ಅರವಿಂದ ಕುಮಾರ ಅರಳಿ (ವಿಧಾನ ಸಭೆಯಿಂದ ಚುನಾಯಿತ 
ರಾದವರು) ಇವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 1532 (1806) ರ ಪ್ರಶ್ನೆಗೆ ಉತ್ತರ 


ಅನುಬಂಧ -: 


ಬೀದರ್‌ - 


ತಾಲ್ಲೂಕು. 
್ಥ [ne] 


ಪಾ 


" ಸೃಜನೆಯಾದ 
ಉದ್ಯೋಗಾವಕಾಶಗಳು 


ಹುಮನಾಬಾದ್‌ 


ಕಮಲನಗರ್‌' 


ಔರಾದ್‌ 
ಬಸವಕಲ್ಯಾಣ 


ಬೀದರ್‌ 


ವಾತಿ 


ಹುಮನಾಬಾದ್‌ 20 
ಬೀದರ್‌ > 
| ಮುಲನಗರ್‌ ye 
( ಔರಾದ್‌ 62 
ಬಸವಕಲ್ಯಾಣ 


ಒಟ್ಟು 


ವಿ 
ಅನರ RE ವಲಿ) 
ರು ಇಲಾಖೆ 


